ಎಂ.ಜಿ. ಚಂದ್ರಕಾಂತ್‌ ಮತ್ತು ಎಂ.ಜಿ. ನಾಗಂಉಾಜ್‌* 


ಕೊಡಗಿನ ರೇನರ ಕಾಡುಗಳು 


ದೇವರ ನೆಲೆ ಅಥವಾ ದೇಗುಲಕ್ಕೆ ಇರುವ ಕಾಡು, 
ದೇವರ ಕಾಡು ಎನ್ನುವುದು ಸ್ಥೂಲಾರ್ಥ. ಅಲ್ಲಿ ಕೆಲವು 
ನೈತಿಕ ನಿಯಮಗಳ ಸ್ಥ ಸ ಯಂಪಾಲನೆ ಗ್ರಾಮೀಣರಿಗೆ 
ಉಂಟು, ಈ ಕಾಡುಗಳು ಗ್ರಾಮದ ನಡುವೆ ಅಥವಾ 
ನೆಕೆಯಲ್ಲಿರುತ್ತವೆ. ದೇವರ ಕೆರೆ ಅಥವಾ ತೊರೆ, 
ಹಾಗು ಗದ್ದೆಗಳನ್ನು ತಮ್ಮ ಸನಿಹೆದಲ್ಲಿ ಇವು ಹೊಂದಿರು 
ತ್ರವೆ. ಎತ್ತರದಲ್ಲಿ ಜೀವ ನೆಲೆ ಇರುವ ಕಾಡು ಇರು 
ತಜಿ. ಕೊಡಗಿನ ಪ್ರತಿ ಗ್ರಾಮದಲ್ಲಿ ಇಂದೂ ಇವು 
ಉಳಿದು ಬಂದಿರುವುದೇ ಅಲ್ಲಿನ ವೈಶಿಷ್ಟ 3: ಅಲ್ಲಿನ 
ಪರಂಪರೆಯಲ್ಲಿ ರೂಪುಗೊಂಡ ಈ ಕಾಡುಗಳಲ್ಲಿ ಪುರಾಣ, 
ಸಮಾಜಶಾಸ್ತ್ರ, ಸಾಂಸ್ಕ್ರುತಿಕ ಮಾನವಶಾಸ್ತ್ರ, ವೈದ್ಯು, 
ಪರಿಸರ ನಿರ್ಮಾಲಿನ್ಯ ಹಾಗು ಸಮತೋಲನ, 
ವ್ಯವಸಾಯತಂತ್ರ ಮತ್ತು ವೈಜ್ಞಾ ನಿಕತಂತ್ರಗಳ 
ಪರಿಕಲ್ಪನೆಯ ಅಳವಡಿಕೆಯ ಅರಿವಿದ್ದೋ, ಇಲ್ಲದೆಯೋ 
ಈ ದೇವರ ಕಾಡುಗಳ ನಿರ್ವಹಣೆಯಲ್ಲಿಯೂ ಕಾಣ 
ಬರುತ್ತದೆ. ಅರ್ಥಾತ್‌ ಕಾಡು, ಕೆರೆ-ತೊರೆ, ಕಾಯುವ 
ದೈವ ಇವುಗಳ ತ್ರಿಕೂಟಿ ಸಂರಚನೆ ಇಲ್ಲಿ ಎದ್ದುಕಾಣು 
ತ್ತದೆ, 


ಭಾರತದಲ್ಲಿ ವೃಕ್ಷಾರಾಥನೆ ಬಹು ಪ್ರಾಚೀನ. 
ಸೈಂಧವ ಸಂಸ್ಕೃತಿಯ ಚಿಹ್ನೆಗಳಲ್ಲಿ (66/5) ದೊರೆ 
ತಿರುವ ಸಶುಸಮೂಹ, ಸಪ್ತ ಮಾತೃಕೆಯರ ಸಹಿತ 
ವಾಡ ಅಶ್ವತ್ಥವೃಕ್ಷಡೊಳಗಣ ಕೊಂಬಿನ ಶಿರೋವೇಷ 
ಧಾರಿ ಮಾನುಸಾಕೃತಿ ದುರ್ಗೆಯ ಪ್ರತೀಕ ಎನ್ನೆ 
ಲಾಗಿದೆ... ಅದನ್ನು ರುದ್ರಸಶುಸತಿ ಎನ್ನುವುದೇ 
ಹೆಚ್ಚು ಸೂಕ್ತ. ಇತಿಹಾಸ ಯುಗದಲ್ಲಿ ಯಕಯಕ್ಷಿ 
ಯರಿಗೆ ಸನಿತ್ರ ವೃಕ್ಷಗಳಲ್ಲಿ ವಾಸ್ತವ್ಯ ಅವರ ಶಿರಕ್ಕೆ 
ಗಿಡಜಔೆಲೆಗಳ ಅಲಂಕಾರನಿದ್ದ ಬಗ್ಗೆ ಉಲ್ಲೇಖಗಳಿವೆ. 
"ಅಭೀಷ್ಟ ಸಿದ್ಧಿಯ ವೃಕ್ಷ'ಗಳೆಂಬ ಪೂಜಾವೃಕೆಗಳ ಬಗ್ಗೆ 
ಕಾಶ್ಮೀರದ ಗ್ರಂಥಗಳು ತಿಳಿಸುತ್ತವೆ. ಆಲದಮರದ 
ದೇವತೆಗೆ ಸೆರೆ ಹಿಡಿದ ರಾಜಕುಮಾರರನ್ನು ಬಲಿ ಕೊಡು 
ತ್ತಿದ್ದ ಬಗ್ಗೆ ಜಾತಕ ಕತೆಗಳು ತಿಳಿಸುತ್ತವೆ. ಹಿಂದೂ 
ಪುರಾಣಗಳ ರೀತ್ಯಾ ತಿವಸಂಚಾಯತನ, ನಕ್ಷತ್ರವನ, 
ನವಗ್ರಹೆವನ, ರಾಶಿಚಕ್ರವನ, ವ್ರತವನ, ಸಪ್ತರ್ಷಿ 
ನನ್ಯ, ಅಶೋಕ ವನ, ಕದಂಬ ನವನ ಎಂಬ ಪನಿತ್ರ- 
ದೇವತಾ ಕಾಡುಗಳ ವಿಂಗಡಣೆ ಇದೆ? ತಮಿಳು 
ರಾಜರು ತಮ್ಮ ಅರಮನೆಯ ಅಂಗಳದಲ್ಲಿ ರಕಕ ವೃಕ್ಷ 


* ನಂ. ೨೨೧, ೬೮ನೆಯೆ ಅಡ್ಡರಸ್ತೆ, ರಾಜಾಜಿನಗರ ೬ನೆಯ ಬ್ಲಾಕ್‌, ಚಿಂಗಳೂರು-೫೬೦” ೧೨ 


1 Aska Parpola: 


“The fig diety Seal’ from Mohenja-daro: its iconography and 


inscription’, paper read at 10th Internaional conference of south Asian Archca 


logists, July 1989, P. 14. 


2 Sacred Plants: A study by AN. ‘Yellappa Reddy others, Karnatnka forest 


Department, 
V. Gowramma M.G. Nagaraja : 


1988, P. 55-66 AND MG. Chandra Kanth, 


J.K. Gillers, 


Temple forests in India’s forest devolopment, 


Agro foresty system 11 : 1990 Netherlands, P. 200 


೧೫೬ 


ಇತಿಹಾಸ ರ್ಶನೆ 


ಗಳನ್ನು ನಗರ ರಕ್ಷಕ ದೇವತೆಯ ಸಂಕೇತವಾಗಿ ನೆಟ್ಟು 
ಪೊಜಿಸುತ್ತಿದ್ದ ಬಗ್ಗೆ ತಮಿಳು ಸಾಹಿತ್ಯದಲ್ಲಿ ಉಲ್ಲೇಖ 
ಗಳಿವೆ. ಕ್ರಿ.ಪೂ. ೩೨೧-೨೯೬ರಲ್ಲಿಯೆ ಕೌಟಿಲ್ಯನು 
ಆರಣ್ಯ ನೀತಿಯನ್ನು ರೂಪಿಸಿದ್ದ ; ರಾಜ್ಯದ ಅವಶ್ಯ 
ಕತೆಗಳಿಗನುಗುಣವಾಗಿ ಆರ್ಥಿಕ ಶಕ್ತಿವರ್ಧನೆಗಾಗುವಂತೆ 
ಅರಣ್ಯಗಳ ವರ್ಗೀಕರಣ ಮಾಡಿದ್ದ. ಕೊಡವರ 
ಮೂಲಪುರುಷ ಕದಂಬ ವಂಶದ ಚಂದ್ರವರ್ಮ ಎನ್ನ 
ಲಾಗಿದೆ ; ಕದಂಬ ರಾಜವಂಶಕ್ಕೆ ಕದಂಬ ವೃಕ್ಷದ 
ಕಾರಣ ಹೆಸರು ಮೂಡಿತು ಎಂದಿರುನಲ್ಲಿ, ಸಂಬಂಧಗಳ 
ಸಂವಾದಿಯಾಗಿವೆ ಎನಿಸುತ್ತವೆ. ಈ ಮೇಲಿನ ಅನೇಕ 
ಅಂಶಗಳು ಕೊಡಗಿನ. ಜನಪದ.ದೇವರ ಕಾಡುಗಳ 
ಸಂಬಂಧದಲ್ಲಿ ಸಾಂಕೇತಿಕವಾಗಿ ಆಚರಣೆಗಿರುವುದೇ 
ಆಗಿದೆ. 


ಬೆಟ್ಟಿಯತ್‌ ನಾಡಿನ ಕೈಕೇರಿ ಬಳಿಯ ಕುಂಡೆ 
ಬೆಟ್ಟಿದಲ್ಲಿ ಜಾತ್ರೆಗೆ ಹರಕೆ ಹೊತ್ತವರು ಮಂಡಿಯಿಂದ 
ಮುಡಿಯವರೆಗೆ ಗಿಡಜಿಲೆಗಳಿಂದ ಅವರಿಸಿಕೊಳ್ಳುವ 
“ಬೆತ್ತಲೆ ಕಳಿ ಆಡುತ್ತಾರೆ. ಕುಮಟೂರು ದೇವರ 
ಕಾಡಿನ ದೇವತೆಯ (ಹಬ್ಬದಲ್ಲಿ) ಬಳಿ ಕೆಂಬಟ್ಟೆ ಹರಿಜನ 
ಹೆಣ್ಣು ಮಕ್ಕಳು ತಲೆಯವರೆನಿಗೂ ಗಿಡಜಿಲೆಗಳನ್ನು 
ಸುತ್ತಿಕೊಂಡು ಹೆರಕೆ ಕುಣಿತ ಸಲ್ಲಿಸುತ್ತಿದ್ದ ರಂತೆ. 
ರುಪ್ರಗುಪ್ಸೆಯ ಪಾರಣಮಾನಿ ಹಬ್ಬದಲ್ಲಿ ಮೈಗೆಲ್ಲ 
ಹುಲ್ಲು ಸುತ್ತಿಕೊಂಡು ಆಡುನ "ನಗ್ನ್ನ ಹುಲ್ಲುಭೂತ' 
ಗಾಳಿಬೀಡಿನೆ ಭದ್ರಕಾಳಿ ದೇವತೆಯ ಹಬ್ಬದಲ್ಲಿ ಕಾಲಿಗೆ 
ಹುಲ್ಲುಹಗ್ಗ, ತಲೆಗೆ ಹುಲ್ಲಿನಿಂದ ಮಾಡಿದ ಕೊಂಬು 
ಕಟ್ಟಿಕೊಂಡು ಆಡುವ "ಬೇಡು ಆಟಿ ಅರಮೇರಿಯ 
ಕೆಂಬಟ್ಟಿ ಹರಿಜನರು ಹುತ್ತರಿ ಕೋಲಾಟದ ಮರು ದಿನ 
ಮೈಗೆ ಬಾಳೆ ತರಗುಗಳನ್ನು ಸುತ್ತಿಕೊಡು ಆಡುವ 
ಆಟ, ಇವೆಲ್ಲವೂ ಪ್ರಾಚೀನ ವೃಕ್ಷ ಆರಾಧನೆ-ಅಂಗ 
ಪದ್ಧತಿಗಳ ಪಳಯುಳಿಕೆಗಳೆಂದು ಇಂದು ಶೋರಿ ಬರು 
ತ್ಲಿವೆ. ಹೀಗೆ ಕೊಡಗು ಸಂಬಂಧದ ಒಬ್ಬ ನೂಲ 
ಪುರುಷನಿಗೆ ದೇವತ್ವವನ್ನು ಜತನಗೊಳಿಸುವ, ವೃಕ್ಷಗಳ 
ದೇವನೆಲೆಯನ್ನು ಆರಾಧಿಸುವ ಪ್ರಾಚೀನ ಪರಂಪರೆ 


3 M.G. ChandraKanth ane JeffRomm : 


ಕೊಡಗಿನ ಪ್ರತಿಗ್ರಾಮಗಳಲ್ಲಿ ಕಂಡುಬರುತ್ತದೆ. ಅಂತಾಗಿ 
ವಿಶೇಷವೆನಿಸಿರುವ ಇಲ್ಲಿನ ಜೀವರ ಕಾಡುಗಳ ಸ್ವರೂಪ, 
ನಿರ್ವಹಣಾ ನಿಯಮ, ವರ್ಗೀಕರಣ, ಸ್ಥಿತಿಗತಿ ಇತ್ಯಾದಿ 
ವಿವರಗಳತ್ತ ಗಮನಿಸಬೇಕು. 


ಈ ಕಾಡಿನಲ್ಲಿನ ಮರಗಳ ಬಗ್ಗೆ ಜನರೇ ಸ್ವತ್ಯ 
ಕೆಲವು ನಿಯಮಗಳನ್ನು ವಿಧಿಸಿಕೊಂಡಿರುತ್ತಾರೆ. ಅವು 


ಗಳೆಂದರೆ : ದೇವರ ಕಾಡಿನ ಮರಗಳನ್ನು ಕಡಿಯ 
ಬಾರದು, ಬಿದ್ದ ಮರಗಿಡದೆಲೆಗಳು ಅಲ್ಲಿನ ಸಸ್ಯಗಳಿ 


ಗೆಲ್ಲ ಎಲೆಗೊಬ್ಬರವಾಗಬೇಕು. ಒಣಗಿ ಬಿದ್ದ ಅಥವಾ 
ಮಳೆಗಾಳಿಗೆ ಬಿದ್ದ ಮರಗಳನ್ನು ಅಲ್ಲಿಯೇ ಗೆದ್ದಲು 
ಹಿಡಿಯಲಿ ತೆಗೆಯಬಾರದು. ಮಕ್ಕಳೂ ಕೂಡ ಅಲ್ಲಿನ 
ಶಿಂಬೆಕೊಂಬೆ ಮುರಿಯಬಾರದು. ಯಾವ ಗಿಡ 
ಸೊದಡೆಯನ್ನೂ ಉರುವಲಿಗೆ ಬಳಸಬಾರದು. ವಾರ್ಷಿಕ 
ಹಬ್ಬದಾಚರಣೆಗಳು ಇಲ್ಲಿ ನಡೆಯಬೇಕು. ತುಲಾ 
ಸಂಕ್ರಮಣದಲ್ಲಿ "ಬೊತ್ತು' (ಬಿದಿರು ಕೋಲು ಅಥವಾ 
ಕಾಂಡ ಗಿಡಕ್ಕೆ ಕೈಬಳ ಬಳ್ಳಿ ಸುತ್ತಿಡುವುದು), 
ಹುತ್ತರಿಯಲ್ಲಿ ಕದಿರು ತಂದು ಇಲ್ಲಿ ಇಡಬೇಕು. ಹುತ್ತರಿ 
ಕೋಲಾಟ ಇತ್ಯಾದಿಗಳು ಈ ಕಾಡಿನ ಸನಿಹದ "ಮಂದ್‌? 
ನಲ್ಲಿ ನಡೆಯಜೇಕು. ಹೊಸದಾಗಿ ಹರಕೆ ಮಾಡಿ 
ಕೊಂಡಂತೆ ದೇವರ ಕಾಡನ್ನು ರೂಪಿಸಬೇಕೆಂದರೆ 
*ತಿರುವಳ' ದ ದೀವರ (ಆವೇಶ ಬಂದವರು) ಆದೇಶದಂತೆ 
ತಮಗೆ ದತ್ತವಾಗಿರುವ ಬಾಣಿಯ ಎತ್ತರದ ಜಾಗದಲ್ಲಿ 
ನೆಲೆಯನ್ನು ಅದಕ್ಕಾಗಿ ಮೀಸಲಿಡಬೇಕು ; ಎಲ್ಲರ 
ಪೂಜೆಗೆ ಅದು ಅನುವಾಗಿರಬೇಕು. ಹಾಲು ಬರುವ 
ಮರ ಒಂದಾದರೂ ಅಲ್ಲಿರಬೇಕು. 

ಸುಗ್ಗಿದೇವರ' ಬನಗಳಾದರೆ ಸುಗ್ಗಿ ಕಟ್ಟಿ ಹಬ್ಬ 
ದಲ್ಲಿ ಅಲ್ಲಿ ಹಾಲು ಬರುವ ಮರಕ್ಕೆ ಮೂರು ಏಟು ಹಾಕಿ 
ಕಾಡಿಗೆ ಕಲ್ಲು ಎಸೆದು ನಮಿಸಿ ಬರಬೇಕು. ಗ್ರಾನೀ 
ಹಾದಿಯಾಗಿ ಜೀವಚಾರ ನಿರ್ವಹಣೆಯ ಮುಖ್ಯಸ್ಥರಾದ 
ಜೇವತಕ್ಕರು, ಬಂಧಾರ ನಿರ್ವಹಣೆಯ ಮುಖ್ಯಸ್ಥರಾದ 
ಬಂಧಾರ ತಕ್ಕರು, ಅರ್ಚಕರು ಅಥವಾ ಶಾಂತಿಕಾರರು 


‘Sacred forests, secular forests policies and 


people’s Actions’, Natural Resources Journal, New-Mexico 199], P. 744 


ಇತಿಹಾಸ ದರ್ಶನೆ 


ದೇನರ ಕಾಡಿನ ರಕ್ಷಣೆಯನ್ನೂ ನೈತಿಕ ಹೊಣೆಯಿಂದ 
ಮಾಡಬೇಕು. ಅರ್ಚಕರು, ವೀರಶೈವ, ಬ್ರಾಹ್ಮಣ, 
ಐರೀರ, ಗೊಲ್ಲ, ಗೌಡ, ಕೆಂಬಟ್ಟಿ ಹರಿಜನ ಪಂಗಡದಿಂದ 
ಸ್ಥಳೀಯ ಸದ್ಭತಿ.ದೇವರಿಗನುಗುಣವಾಗಿ ಇರಬಹುದು.* 
ಏೀಗಿದ್ದೂ ಗೊತ್ತಿಲ್ಲದೆ ದೇವರ ಕಾಡಿನಲ್ಲಿ ಮರ ಕಡಿದರೆ 
ಗ್ರಾಮ ಸಜ್ಜೆಯ ಮುಂದೆ ಬಂದು ಕೆಮೆ ಕೇಳಿ ತಪ್ಪು 
ದಂಡ ಕೆರಬೇಕಿತ್ತು.5' ಇಂದು ಸಂದರ್ಭ ಹಾಗು 
ಅಗತ್ಯಕ್ಕನುಗುಣವಾಗಿ ಕೆಲವು ರಿಯಾಯಿತಿಗಳೇನೋ 
ಇವೆ. ಧಾರ್ಮಿಕ್ಕ ನೈತಿಕ ನಂಬಿಕೆಗಳು ಅನೇಕ ಕಾರಣ 
: ಸಡಿಲವಾದ ರೂ ಇಂದೂ ಈ ದೇವರ ಕಾಡುಗಳ 
ಪ ಕ್ರೈ ಅಪ್ಟೇನೂ ಧಕ್ಕೆಯಾಗದಿರುವುದು ಸವತಾ 
ಸರ್ಕಾರ ಹಾಗು ಜನತೆ ಬಹುತೇಕ 
ಕಡೆ ಸಾಧ್ಯವಿದ್ದಷ್ಟು ಈ ನಿಯಮಗಳನ್ನು ಪಾಲಿಸಿದರೂ 
ಮುಂದಿನೆ ಅಪಾಯಗಳ ದೃಷ್ಟಿಯಿಂದ ಎಲ್ಲೆಡೆ ಸಾಲ 
ನೆಯ ಅಗತ್ಯವಿದೆ. ಈ ದಿಸೆಯಲ್ಲಿ ಕೊಡಗೇತರ ನೆಲೆ 
ಗಳಲ್ಲಿ ಕಾಣಬರುವ ದೇವಾರಣ್ಯಗಳನ್ನು ಗಮನಿಸಿದರೆ 
ತೌಲನಿಕ ಕಲ್ಪನೆ ಒದಗುತ್ತದೆ. 


ಕೊಡಗಿನಾಚೆಯ ದೇವರ ಕಾಡುಗಳು: 
ಚೈನಾ ದೇಶದಲ್ಲಿ ಬೌದ್ದ ಮತ್ತು ತಾವೋ ಪೂಜಾ ಗೃಹ 
ಗಳ ಸುತ್ತಲೂ", ಥೈಲಾಂಡಿನಲ್ಲಿ ಸನ್ಯಾಸಿಗಳ ಜೀವನ 
ನಿರ್ವಹಣೆಗಾಗಿ? ವನಗಳಲ್ಲಿ ಕಾಡುಗಳನ್ನು ಬೆಳೆಸು 


ತ್ತಾರೆ. ಇಲ್ಲಿ ಬೇಟಿಯಾಡುವಂತಿಲ್ಲ. ಮಹಾರಾಷ್ಟ್ರ 
ದಲ್ಲಿ ಜನ್ಸಿ ದೇವತೆಗೆ, ರಾಜಸ್ಥಾನದಲ್ಲಿ ಜೋಗ 
ಮಾಯಿ ದೇವತೆಗೂ್‌ ನೇಪಾಳದಲ್ಲಿ ಧಾರ್ಮಿಕ 


ಸಂಸ್ಕಾರ ಸಂಬಂಧದ ಗುಡಿಕಾಡುಗಳು ಕಾಣಬರುತ್ತವೆ. 


ಇವೇ ಅಲ್ಲದೆ ಇಥಿಯೋಪಿಯ, ನೈಜೀರಿಯಾ, ಘಾನಾ, 
ಸಿರಿಯ, ಹಾಗು ಟರ್ಕಿಯಲ್ಲಿಯೂ ಪವಿತ್ರ ಕಾಡುಗಳಿವೆ. 
ಉತ್ತರ ಅಮೆರಿಕದಲ್ಲಿ ಸಮಾಧಿ ವನಗಳೂ ಉಂಟು. 


ಕೇರಳದ ತಿರುವಾಂಕೂರಿನಲ್ಲಿ ಮೂಲಮನೆಯಾದ 
"ತರವಾಡ್‌'ನ ತೋಟದ ನೈರುತ್ಯ ಭಾಗದಲ್ಲಿ “ಸರ್ಪ 
ಕಾವು' (ನಾಗಬನೆ-ನಾಗಾರಣ್ಯ)ಗಳು ಪೌರಾಣಿಕ 
ಉಗಮದ ಕತೆ ಹೊಂದಿ ಅಸ್ತಿತ್ವದಲ್ಲಿವೆ.3 ದಕ್ಷಿಣ ಕನ್ನಡ 
ಜಿಲ್ಲೆ ಯಲ್ಲಿ ಪಂಜುರ್ಲಿ, ಕೊರತಿ, ಶಾಸ್ತ, ಖಡ್ಗೇಶ್ವರಿ 
ಮುಂತಾದ ದೈವಗಳ] ಕಾಡುಗಳುಂಟು, ಉತ್ತರ 
ಕನ್ನಡ ಜಿಲ್ಲೆಯಲ್ಲಿ ಜಟ್ಟನೆ ಕಾಡು, ಚೌಡೀಕಾಡು 
ಹಾಗ ಪಂಜುರ್ಲಿ ದೈನದ ಮೀಸಲು ಕಾಡುಗಳಿವೆ 
ಜನತೆಯೇ ರಕ್ಷಿಸಿಕೊಂಡು ಬರುತ್ತಿರುವ ಜಾಲೀಹಾಳದ 
ಬಳಿಯ ಹೆಲಿಗವ್ವನ ಅಡವಿ, ಅರಹುಣಸಿಯ ಬನೆದವ್ವನ 
ಅಡವಿ, ನರಗುಂದದ ಸತ್ರವನ, ಉತ್ತರ ಕರ್ನಾಟಕದ 
ದೇವರ ಕಾಡುಗಳ ಕ್ರಚೆತ್‌ ಉದಾಹರಣೆ ಎನ್ನಬಹುದು. 
ಹಾಸನ ಜಿಲ್ಲೆಯ ಚಿಕ್ಕ ಕಾಡನೂರು ಗ್ರಾಮದ ಹೇವತೆ 
ಕರಿಯನ್ಮುನಿಗೆ ಮಠದ ತೋಪು ಇಡೆ. ಒಂದು ಕಾಲಕ್ಕೆ 
ದೇವರ ಕಾಡನ್ನು ಹೊಂದಿದ್ದ ಶಿವಮೊಗ್ಗ ಜಿಲ್ಲೆ ಯ 
ತರೀಕೆರೆ ಸಾಲು ಮರದವ್ಮೂನಿಗೆ ಇಂದು ಏಕ ವೃಕ್ಷ 
ಮಾತ್ರ ಉಳಿದಿದೆ. ತುಮಕೂರು ಜಿಲ್ಲೆಯ ಬಿದಿರೆಯ 
ಬಿದಿರಮ್ಮನಿಗೆ ಬಿದಿರು ಕಾಡು ಇಂದಿಲ್ಲ. ಉತ್ತರ 
ಕನ್ನಡ ಜಿಲ್ಲೆಯ ಹುಣಸೆ ಹೊಂಡದ ವೆಂಕಟಿರಮಣ 
ದೇವರ ಕಾಡು ಅನ್ವಯಾರ್ಥಕವಾಗಿ ಅಸ್ತಿತ್ವ ಉಳಿಸಿ 
ಕೊಂಡಿಲ್ಲ. ಬಯಲು ಸೀಮೆಯ ಶೃಂಗಾರ ತೋಟಿ, 
ತುಳಸಿ ತೋಟದ ಇತಿಹಾಸ ಹಾಗು ಸ್ಥಿತಿಗತಿ! ಗಮ 


ಕೊಡನ ಭಾಷಾ ವಾರಪತ್ರಿಕೆ ಮಡಿಕೇರಿ 4-೮-೧೯೯೨, ಪು. ೧೦ 


4 ಬ್ರಹ್ಮಗಿರಿ: 
5 ಶಕ್ತಿ: ರವಿವಾರದ ರಸಮಂಜರಿ, ಮಡಿಕೇರಿ, ೫-೭-೧೯೯೨, ಪು. ೯ 


N.K. Menzies : ‘Frees, fieldsand people, the forests of China from seventeenth 


to Ninteeth Century’ unpublished ph.D. thesis, 


(1988) 


University of California 54-56 


7 Dusit Wechait : ‘Buddist Monks and Social forestry in Thailand’, Odi, Summer 


1990, p. 3 


8 Madhav Gadgil and V 2 Varthak: 
conservation’ Journal of Bomday Natural History 


p. 315-318 


‘Social Groves of India—A plea for continued 


society, Vol.;72, No.2, 


9 Madras Govt. Museum Bulletin, Vol. 111, No. 1, Anthropology, 1900, p. 279 


10 ಲಕ್ಷ್ಮಣ ತೆಲಗಾವಿ: «ಚಿತ್ರದುರ್ಗ 


ಬೆಟ್ಟಿಡ ಸೆರುಮಾಳಿಪುರೆ : 


ಮರುಶೋಧನೆ', ಇತಿಹಾಸ ದರ್ಶನ (ಸಂ) 


ಸೂರ್ಯನಾಥ ಕಾಮತ್‌, ಸಂ. ೫, ೧೯೯೦, ಪು. ೧೨೩೭-೧೯ 


82೫೪ 


ಇತಿಹಾಸ ದರ್ಶನ 


ಿಸಿದರೆ ಅವುಗಳ ಒಂಡು ಕಾಲದ ಹೂ ಕಾಡಿನ ಸ್ವರೂಪ 
ಇಂದಿಲ್ಲವೆಂದು ಸ್ಪಷ್ಟ. ಮಠಗಳ ಬಿಲ್ಬತ್ರೈವನಗಳ 
ಸ್ಥಿತಿಯೂ ಹೀಗೆಯೇ. ಅಲ್ಲದೆ ಇಲ್ಲೆಲ್ಲ ದೇವರ ಕಾಡಿನ 
ಸಂರಚನೆಯ ಬಗ್ಗೆ ಮಾಹಿತಿ ಸಾಲದೆನಿಸುತ್ತದೆ. 


ನನ್ಮು ೧೯೫೨ರ ರಾಷ್ಟ್ರೀಯ ಅರಣ್ಯು ನೀತಿಯ 
ಪ್ರಕಾರ ವೃಕ್ಣಾಧಾರಿತ ಭೂನಿ, ರಕ್ಷಿತ ಅರಣ್ಯ, 
ರಾಷ್ಟ್ರೀಯ ಹಾಗು ಗ್ರಾಮೀಣ ಅರಣ್ಯ ಎಂಬ ವಿಂಗಡಣೆ 
ಇದೆ ; ಪವಿತ್ರ ನನೆ ಮತ್ತು ದೇವರ ಕಾಡುಗಳನ್ನು 
ಅಭಿವೃದ್ಧಿ ಗೊಳಿಸುವುದೂ ಇದೆ. ೧೯೮೯ರ ಅರಣ್ಯ 
ನೀತಿಯ ಪ್ರಕಾರ ನೈಸರ್ಗಿಕ ಕಾಡುಗಳನ್ನು ಯಾವುದೇ 
ಕಾರಣಕ್ಕಾಗಿಯೂ ಕಡಿಯುವಂತಿಲ್ಲ, ಎಂದಿದೆ. ಈ 
ವಿಂಗಡನೆಯಲ್ಲಿ ಧಾರ್ಮಿಕ ವೃಕ್ಷಗಳು, ಅಧ್ಯಾತ್ಮಿಕ 
ನಿಸರ್ಗ ನೆಲೆಗಳು ಎಂಬುದೂ ಉಂಟು. 

ರಾಷ್ಟ್ರೀಯ ಅರಣ್ಯ ನೀತಿಯಲ್ಲಿ ಹೇಳಿರುವ ರಕ್ಷಿತ 
ಅರಣ್ಯಗಳ ಅಭಿವೃದ್ಧಿಯ ಉದ್ದೇಶಗಳು ಹೀಗಿವೆ-- 
ಅರಣ್ಯದ ಭೂನಿ,) ಜಲ ಹಾಗು ಭೂಸಾರವನ್ನು 
ಕಾಪಿಟ್ಟುಕೊಳ್ಳುವುದು ; ವಿಶಿಷ್ಟ ಸಸ್ಯ ತಳಿಗಳನ್ನು 
ರಕ್ಷಿಸುವುದು ; ಬಡ ಜನತೆಯ ಸೌದಿಯ ಅವಶ್ಯ 
ಕತೆಗಳನ್ನು ಪೂರೈಸುವುದು ; ಬಡ ಗ್ರಾಮೀಣ 
ರಗೆ ಉದ್ಯೋಗಾವಕಾಶವನ್ನು  ಕಲ್ಪಿಸುವುದು.!' 
ಕೊಡಗಿನಲ್ಲಿ ಮೊದಲಿನ ಎರಡೂ ಉದ್ದೇಶಗಳು ದೇವರ 
ಕಾಡಿನಲ್ಲಿ ಅನ್ವ್ವಯವಾಗಿಯೇ ಬಂದಿವೆ... ಉಳಿದವು 
ಅಲ್ಲಲ್ಲಿನ ವೌಲ್ಯ ಗೌರವಕ್ಕನುಗುಣವಾಗಿ ರಿಯಾಯಿತಿ 
ಗಳನ್ನೂ ಹೊಂದಿರುವ ಸಂದರ್ಭಗಳಿವೆ. ಸನಿತ್ರ ವನ- 
ವೃಕ್ಷಗಳು, ಅಧ್ಯಾತ್ಮಿಕ ನಿಸರ್ಗರಮಣೀಯ ನೆಲೆಗಳೂ 
ಕೊಡಗಿನಲ್ಲಿ ಸಾಕಸ್ಟಿವೆ. 

ಕೊಡಗಿನ ಶಾಸನಗಳಲ್ಲಿ ದೇವರ ಕಾಡುಗಳು"? 
೫ನೆಯ ಶತಮಾನದ ಮಡಿಕೇರಿ ಶಾಸನದಲ್ಲಿ ಶ್ರೀ 
ವಿಜಯ ಜಿನಾಲಯಕ್ಕೆ ಕಾಡನ್ನು ದಾನವಾಗಿ ನೀಡಿರು 
ವಂತಿಡೆ. (ಅದರಲ್ಲಿ ಉಲ್ಲೇಖವಿರುವ ಆನೇಕ ಊರು 
ಗಳ ಹೆಸರುಗಳು ಇಂದಿಗೂ ಕೊಡಗಿನಲ್ಲಿನೆ.) ನಾಲ್ಡಿಸೆ 
ಯಲ್ಲಿರುವ ವೃಕ್ಷಗಳು, ತಟಾಕಗಳು, ಬಹುಮೂಲಿಕಾ 


ಪಂಕ್ತಿಯೂ ಜಿನಾಲಯಕ್ಕೆ ಇದೆ. ಇದನ್ನು ಜನಕಾಡು 
ಬಸದಿಕಾಡು ಅಥವಾ ಪಳ್ಳಿ ಕಾಡು ಎನ್ನುವುದುಂಟು. 
ಕ್ರಿ.ಶ. ೧೨೭೮ರ ನಿಡುತ ಶಾಸನದಲ್ಲಿ ಸಿರಹೆದ ಮಲ್ಲಿ 
ಕಾರ್ಜುನ ದೇವರಿಗೆ ದೇವರಕೆಕೆ ಹೊವಿನ ಗಜ್ಜೆ ನೀಡಿ 


ರುವ ಸಂಗತಿ ಇದೆ. ಕ್ರಿ.ಶ. ೧೩೭೧ರ ಪಾಲೂರು 
(ಮಹಾದೇವರು) ಹಾಗು ಭಾಗಮಂಡಲ (ಭಗಂಡೇ 


ಶ್ವರ) ದೇಗುಲ ಶಾಸನಗಳ ರೀತ್ಯಾ ಆಯಾ ದೇವರಿಗೆ 
ಬೋಧರೂಪ ಭಾಗವರ್‌ ಎಂಬ ರಾಜ ೧೮ ನಾಡಿನೆ 
ಬ್ರಾಹ್ಮಣರು, ೧೮ ದೇಶದ ವೈಸ್ಣವರು, ವರ್ತಕರು 
ನಿರ್ವಹಿಸಿ ರಕ್ಷಿಸಬೇಕಾದ “ಪೂವಿಸ್ಥಾನ”ಗಳನ್ನು ನೀಡಿ 
ದ್ದಾನೆ. ಇದು ಅಲ್ಲಿಯ ಹೂವಿನ ಕಾಡುಗಳ ಅಸ್ಥಿತ್ವ 
ವನ್ನೂ ಸೂಚಿಸುವಂತಿವೆ. ೧೭೯೭ರ ಮದಾಪುರ ಮಠದ 
ಶಾಸನವನ್ನು ಉಲ್ಲೇಖಿಸುನಲ್ಲ ಅಲ್ಲಿದ್ದ ಮದ ಕಾಡು, 
ಕೆರೆಗಳ ಬಗ್ಗೆ ಸೂಚನೆ ಇದೆ. ಹಾರಂಗಿ ಶಾಸನವನ್ನು 
ಉಲ್ಲೇಖಿಸುವಲ್ಲಿ “ಚಿಕ್ಕ ಮಠದ ಬಿದಿರು ಕಾಡು? 
ಎಂದೂ ಇದೆ. ಪಾಡಿ ಇಗ್ಗುತಪ್ಪ ಜೀವರಿಗೆ ಇತ್ತೆ 
ಕ್ರಿ.ಶ. ೧೮೧೦ರ ಹೆಸ್ತಿ ಶಾಸನದ ಆನೆ ಕುರಿತಾದ 
ಕತೆಯ ಹಿನ್ನೆಲೆಯಲ್ಲಿ ಲಿಂಗರಾಜ ಒಡೆಯನು ಜೀವರಿಗೆ 
(ಬಲ್ಯಾಟರೆ !) ಹೊಡ್ಡ ಕಾಡನ್ನು ಬಿಟ್ಟುಕೊಟ್ಟಿರುವ 
ಸೂಚನೆ ಇದೆ. ಅಲ್ಲದೆ ಕ್ರಿ.ಶ. ೧೯೦೮ರಲ್ಲಿ ದೇಗುಲವು 
ಮುಜರಾಯಿಗೆ ಸೇರುವ ಮುನ್ಸೆ ದೇವರಿಗೆ ೧೧೦ ಎಕರೆ 
ದೇವರೆ ಕಾಡು ಇತ್ತು ಎಂಬ ಮಾತಿದೆ.13 ಕ್ರಿ.ಶ.ಸು, 
೧೦೦೧ರ ಕಾಲದಿಂದಲೂ ಇರುವ ಇರ್ಪು ರಾಮೇಶ್ವರ 


ದೇವರಿಗೆ ಪರಂಪರೆಯಲ್ಲಿ ಮೊತ್ತಗೊಂಡ ಜೀವರಕಾಡು 
ಮತ್ತು ಕ್ರಿ.ಶ. ೧೮೪೦-೪೧ರ ಜೀರ್ಣೋದ್ಧಾರ 


ಸಮಯದಲ್ಲಿ ಬಹುಶಃ ಕಿಗ್ಗಟ್ಟು ನಾಡಿನ ರೈತರು 
ದೇವರಿಗೆ ಕಾಡಿನೆ ಜಾಗ ಬಿಟ್ಟು ಕೊಟ್ಟಿ ಕಾಡೂ ಇದೆ. 
ಇಂದು ಅದಕ್ಕೆ ಸು. ೧೩೦ ಎಕರೆಗೂ ಮೀರಿ ಇರುವ 
ಬೃಹತ್‌ ದೇವಾರಣ್ಯವೇ ಸಾಕ್ಷಿ ಎನಿಸುತ್ತದೆ. 
ದೇವರಕಾಡಿನ ದೇವತೆಗಳಲ್ಲಿ : ಭಗವತಿ, ಭದ್ರ 
ಕಾಳಿ, ದುರ್ಗೆ, ಸನ್ನಂಗಾಲತನ್ಮೆ, ಚಾಮುಂಡಿ. 
ಕರಿಚಾವುಂಡಿ, ಪುಲಿಚಾವುಂಡಿ, ನಡೆಚಾವುಂಡಿ, 
ಮುಂಜಾವುಂಡಿ, ಚೌಡಮ್ಮ, ಮಾರಮ . ಮಂದತವ್ವ 


11 Janaaranya, Samaj Parivaratana Samudaya, Dharwad etal. 1991, p. 11. 


12 ಎ.ಕೆ. ಸಂಪುಟಿ ೧. 
13 ಪರದಂಡ ಚಂಗಪ್ಪ : ಶ್ರೀ ಇಗ್ಗುತಪ್ಪ ದೇವರು, 
ಗ್ಯಾಸೆಟಿಯರ್‌ (ಪು. ೧೬೬) 


ಇತಿಹಾಸ ದರ್ಶನ 


(ಪರಿಷ್ಕೃತ) ೧೯೭೨, ಮಡಿಕೇರಿ, ಪಾಲರು, ನಿಡ್ತೆ ಇತ್ಯಾದಿ ಶಾಸನಗಳು 
ಕೊಡಗು, 


೧೯೯೨, ಪು. ೭೮; ರಿಚ್‌ಟಿರ್‌ ೧೮೭೦ ಕೊಡಗು 


(ಪಾರ್ವತಿ), ಡೆಬ್ಬಚ್ಚವ್ವೆ, ಕಾವೇರಮ್ಮ ಮಹಾಲಕ್ಷ್ಮಿ ಹ? 

ದೇವಿರಮ್ಮ, ಸಾಡಮ್ಮು ಕೆಂಚನ್ಮು, ಪೂವ್ವದಿ, ಕುಂತಿ 

ಯಮ್ಮ, ನೀಲಮ್ಮ, ಸಜ್ಜ ಲವ್ರೆ, ಸಬತಾಯಿ (ಸುಗ್ಗಿ 
೪ 

ದೇವರು) ಬೆಂಬಳೂರನ್ಮು ಫಿರಿಯಾಪಟ್ಟ ಣದನ್ಮು. 

ಪೊನ್ನ ಕುಕ್ಕಲಚ್ಛಿ, ಸಪ್ತಮಾತ್ರಿಕೆ, 


ಮುಂತಾದವರು ಕಂಡು ಬರುತ್ತಾ ಕೆ, 


ಮಾಸೆ ಮ್ನ 
ಎ ಈ 


ಪುರುಷ ದೇವತೆಗಳಲ್ಲಿ ಶಿವಲಿಂಗ ಅಥವಾ 
ತ್ರಿಶೂಲ ಸಂಕೇತ ರೂಸದಲ್ಲಿರುವ ಐಯ್ಯಸ್ಪು (ಕೇರಳದ 
ಶಾಸ್ಲಾವು ಆಯ್ಯಸ್ಪನಲ್ಲ) ಬಸವೇಶ್ವರ, ಗಣಪತಿ, 
ಮಹಾದೇವರು ಮಹಾಲಿಂಗೇಶ್ವರ ಪಂಚಲಿಂಗೇಶ್ವರ, 


ನಂಜುಂಡೇಶ್ವರ, ರಾಮೇಶ್ವರ ಕನ್ಲೇಶ್ವರ, ಗೆಜ್ಜೇಶ್ವರ, 


ಸೋಮೇಶ್ವರ, ಮಲ್ಲಿಕಾರ್ಜುನ, ವೀರಭದ್ರ, ಕಾಲ 
ಭೈರವ (ಕಾಕೋಟಚ್ಚಪ್ಪ) ಬೀರೇದೇವರು, ಹರಿದೇವರು, 
ಬ್ರಹ್ಮದೇವರು ಮೈತಲೆಯಪ್ಪ ಕೃಷ್ಣದೇವರು, ಸಾರ್ಲಾವು 
ಅಯ್ಯಪ್ಪ, ಕೋಪಟ್ಟಿಯಪ್ಪ, ಇಗ್ಗುತಪ್ಪ, ತಾತಪ್ಪು 
ದೇವರು, ಶ್ರೀರಂಗ, ಭದ್ರಮೂರ್ತಿ, ವಿಷ್ಣುಮೂರ್ತಿ, 
ಕಲ್ಲಾಳಮೂರ್ತಿ, ಕುಂಬೇರ್ಲು, ಕ್ಷೇತ್ರಪ್ಪ. ಮುತ್ತಪ್ಪ, 
ಭೂತ ದೇವರು ಮಲೆದೇವರು, ಕಮ್ಮಕಟಿಪ್ಪ, 
ಚೆನ್ನತಪ್ಪ,; ಮಂಜುನಾಥ, ಕುಮಾರಲಿಂಗೇಶ್ವರ 
ಮುಂತಾದವರು ದೇವರ ಕಾಡಿನಲ್ಲಿ ನೆಲೆಸಿರುವ ಜೀವರು 
ಗಳಲ್ಲಿ ಮುಖ್ಯರು, ಕೆಲವೆಡೆ ನೀರರ ವನವಿದ್ದು ಡೇವರಂತೆ 
ಅರಾಧಿತರಾಗಿದ್ದಾರೆ. ದೇವರ ಕಾಡುಗಳ ಅತ್ಯಂತ 
ಜನಪ್ರಿಯ ದೇವತೆ ಐಯ್ಯಸ್ಸ ಶೇ. ೮೦ರಷ್ಟು ದೇನರ 
ಕಾಡುಗಳಲ್ಲಿ ಇವನಿಗೆ ಆರಾಧನೆ, ವಾರ್ಹಿಕಾಚಾರಗಳಿವೆ. 
ಸ್ತ್ರೀದೇವತೆಗಳಲ್ಲಿ ಭಗವತೀ ಪಾರ್ವತಿ, ಬಹು ಜನಪ್ರಿಯ 
ಜೇವತೆ, ಮುಂದಿನವಳು ಭದ್ರಕಾಳಿ, ಹರಿಜನರಲ್ಲಿ 
ಸನ್ನಂಗಾಲತಮ್ಮೆ ಮುಖ್ಯ ದೇವತೆ. 


ದೇವರ ಕಾಡಿನಲ್ಲಿ ಕಂಡುಬರುವ ಮರಗಳು : 
ಇಲ್ಲಿನ ಮರ ಗಿಡಗಳ ಎಲೆ, ತೊಗಟೆ, ಬಳ್ಳಿಗಳಲ್ಲಿ 
ರುಚಿಕ:ವಾಗಿ ಕಡಬು ಬೇಯಿಸಲು, ಉಷ್ಣದಖಾಯಿಲೆ, 
ಹುಳುಕಡ್ಡಿ ಹಾಗು ಅನೇಕ ಖಾಯಿಲೆಗಳಿಗೆ ಮದ್ದು 
ಮಾಡಲು, ಹಬ್ಬಗಳಲ್ಲಿ ಸವಿತ್ರ ಸಂಕೇತವಾಗಿ ಬಳಸಲು 
ಆಗುವ ಸಸ್ಯ ಮಾದರಿಗಳಿವೆ ಅನಕ್ಕಿರುವ ರಕ್ಷಣೆಯ 
ಕಾರಣ ಆ ಸಸ್ಯ ತಳಿಗಳು ಉಳಿದು ಬಂದಿನೆ, ಎನ್ನೆ 
ಜೇಕು. ಆದರೂ ಸಂದರ್ಭದ ಮಹತ ತೆ ಅಗತ್ಯಕ್ಕನುಗುಣ 


೧೬೦ 


ವಾಗಿ ಒಮ್ಮೊಮ್ಮೆ ಅವುಗಳ ಸದುಪಯೋಗಕ್ಕೆ ಅಡ್ಡಿ 


ಕಾಣಬರುವುದಿಲ್ಲ. ಇಲ್ಲಿನ ಮರಗಳು ೯೦-೧೦೦ ಅಡಿ 


ಎತ್ತರ ಮೀರಿ ಬೆಳೆದಿರುವುದುಂಟು. ೧೫ ಅಡಿ ಸುತ್ತಳತೆ 
ಮೀರಿದ ಕಾಂಡಗಳನ್ನು ಹೊಂದಿರುವುದುಂಟು, ಈ ಸಹಜ 
ಎತ್ತರದ ಬೆಳಸಿನ ಕಾರಣ ಮಳೆ ಬಿರುಗಾಳಿಗೆ ಸಿಕ್ಕಿ 
ಮುರಿದು ಬಿದ್ದು ಗೆದ್ದಲು ಹಿಡಿದಿರುವುದೂ ಉಂಟು. 
ಬೇಕಾದ ತಾಸನಾನ, ಎಲೆ ಗೊಬ್ಬರ, ಸೂರ್ಯಕಿರಣ, 
ಮಳೆಯ ಪ್ರಷ್ಟಿ ಹಾಗು ರಕ್ಷಣೆ ಲಭ್ಯವಾಗಿ ಇಲ್ಲಿ 
ಅಭಿವೃದ್ಧಿ ಗೊಂಡಿರುವ ಸಂಗತಿ ಇದ್ದರೂ ಇಂದು ಆ 
ಹೆಚ್ಚಿನ ಗಮನ ನೀಡಬೇಕಾದ ಅನಶ್ಯಸತಿ ಒದಗಿದೆ. 
ಆ ಗಿಡಮರಗಳ ಸಮೂಹ ಹೀಗಿದೆ ; 


ಹೆಬ್ಬಲಸು, ಧೂಪ, ಆದಿನಿ, ಮತ್ತಿ, ಬೂರುಗ 
ನೊಗಮುರ, ನಂದಿ, ಹೊನ್ನೆ, ಆಲಂಡದೆ, ಬೆಳ್ಳಂದಿ, 
ಕೇದಗೆ, ಗೋಳಿಅತ್ತಿ, ಮಂಜ ಚಸ್ಪ, ಬೈನೆ, 
ಭಂಗಿ, ಬಸರಿ, ಬಿಲ್ಲಿ, ಜಾಲೆ, ಪಾಲೆ, ಗೇರು, ಬಾಗೆ, 
ಸೆಕೆ ಉಪ್ಪುಳಿ, ಸಣಿಯತಾಳಿ, ತಡಲೆ, ಪೂಮತ್ತಿ, ಆಲ, 
ಬಲ್ವ್ಯಾರ, ಅರಳಿ, ಪಾರತ, ನಾಗಸಂಪಿಗೆ ಜೆಟ್ಟುನ 
(ಬೆಂದು), ಕಾಡು ಆಂಬಟ್ಟ, ನೀರಳತ್‌ ಕಾಯಿ, ಚಿಕ್ಕ 
ಹೂ, ಗರಿಕೆ, ಕೊಕ್ಕೆಕಾಯಿ ಮರಗಳಲ್ಲದೆ, ನೀಲಿ ಮರ, 
ಕೈಬಳಬಳ್ಳಿ, ಪೊಂಗ ಮರವೂ ಸಾಮಾನ್ಯವಾಗಿ ಇಲ್ಲಿ 
ಕಂಡು ಬರುತ್ತನೆ, 


ದೇವರ ಕಾಡುಗಳಿಂದ ಪ್ರಯೋಜನಗಳು : 
ಸರಿಸರಕ್ಕೆ ತಂಪು ಒದಗುತ್ತದೆ. ವನ್ಯಪ್ರಾಣಿಗಳಿಗೆ 
ರಕ್ಷಣೆ ಒದಗಿ ಪರಿಸರ ಸಮಕೋಲನವಿರುತ್ತದೆ. 
ಮಳೆ ಚೆನ್ನಾಗಿ ಆಗುತ್ತ ದೆ. ಈ ಕಾಡಿನ ನೆರೆಗೆ ಇರುವ 
ಕೃಷಿಗದ್ದೆ, ತೋಟಗಳಿಗೆ ಮಳೆ ಬಿದ್ದಾಗ ಕೊಳೆತ 
ಎಲೆಗಳ ಸಾವಯವ ಜಲ-ಗೊಬ್ಬರ ಲಭ್ಯವಾಗುತ್ತದೆ. 
ಹತ್ತೂ ಜನರಿಗೆ ಬೇಕಾದ್ದು ಈ ಕಾಡು. ಅದ್ದರಿಂದ 
ಅದರ ರಕ್ಷಣೆಯಲ್ಲಿ ಸಾಮೂಹಿಕ ಹೂಣೆಗಾರಿಕೆ ಇದ್ದು, 
ಸೌಹಾರ್ದ ಬೆಳೆಯುತ್ತದೆ. ಸ್ವಂತ ಬಾಣೆ, ಜಮೀನು 
ಆಗಿ ಮಾರ್ಪಟ್ಟಿದೆ, ಆಕ್ರಮಿತವಾದರೆ ಕೇನಲ ಆರ್ಥಿಕ 


ಬು 


ದೃಷ್ಟಿ ಪ್ರಧಾನವಾಗುತ್ತದೆ. ಕೈಕ್ಳೆ ಬದಲಾಯಿಸುತ್ತ 


ಮಾಲ್ಯ ನಶಿಸುತ್ತದೆ. ಇರುವಷ್ಟು ದೇವರ ಕಾಡು 
ಗಳನ್ಯಾದರೂ ಉಳಿಸಿದರೆ-ಉಳಿದಕೆ ನೆರೆಯ ಕಾಡುಗಳ 
ರಕ್ಷಣೆ, ಶುದ್ಧಗಾಳಿ, ದೈವಿಕ ವಕಾಲ್ಯದ ಅರಿವು 


ಇತಿಹಾಸ ದರ್ಶನ 


ಎ 


ಒದಗುತ್ತದೆ. ಕರ್ನಾಟಕದ ನೊಡಗಿನ ಸಂಸ್ಕೃತಿ 
ಉಳಿಯುತ್ತದೆ. ಇದಲ್ಲದೆ ಒಂದು ಎಕರೆ ಅರಣ್ಯ 
ಪ್ರದೇಶ ಖುತುವೊಂದರಲ್ಲಿ ೩೦೦೦ ಘೆನ ಮೀಟರು 


ಗಳಷ್ಟು ತೇವಾಂಶ ಸಂಗ್ರಹಿಸುತ್ತದೆ. 
ಅರಣ್ಯದಿಂದ ಭೂಸವೆತದ ಪ್ರಮಾಣ ಕಡಿಮೆ 
ಆಗುತ್ತದೆ... ಕೊಡಗಿನ ಎಲ್ಲ ಅರಣ್ಯಗಳಲ್ಲಿ 
ಆಯುರ್ವೇದ ಹಾಗು ಸಿದ್ಧ ಪದ್ಧತಿಗೆ ಒದಗುವ 
ಔಷಧೀಯ ಗಿಡ ಮರಗಳು ಸುಮಾರು ೭೪೭ ಮಾದರಿ 
ಗಳಷ್ಟು ಹೊಂದಿವೆ, ಎಂದು ಈಚೆಗೆ ಗುರುತಿಸಿರುವುದು! 
ತುಂಬ ಗಮನಾರ್ಹವಾಗಿದೆ. 


ರಕ್ಷಣೆಗೊಂ ಡ 


ದೇವರ ಕಾಡುಗಳ ಉಪ ವಿಂಗಡನೆ : 
೧. ಬಸದಿ ಅಥವಾ ಜಿನ ಕಾಡುಗಳು: ಮಡಿಕೇರಿ 
ಶಾಸನ ಹಾಗು ೯೨-೧೦ನೇ ಶತಮಾನಗಳ ಶಾಸನಗಳಿಂದ 
ಜಿನಾಲಯಕ್ಕೆ ಸೊಟ್ಟ ದಾನದಲ್ಲಿ, ಮಲೆಸರು ಹಾಗು 
ಮಲೆಸಾಸಿರ್ವರು ಸಾಕ್ಷಿಗಳು ಹಾಗು ರಕ್ಷಕರು ಆಗಿರಲು 
ರಾಜ ನಿಯಮ ಸೂಚಿಸಿದೆ. ಕ್ರಿ.ಶ. ೧೩೯೦ರ 
ಮುಳ್ಳೂರು ಶಾಸನ ರೀತ್ಯಾ ಬಸದಿಗೆ ಆಲದ ಹಾಗು 
ಇತರೆ ವೃಕ್ಷಗಳ ಕಾಡನ್ನು ನೀಡಿರುವ ಅಂಶನಿದೆ. 


೨. ಸಮುದಾಯದ ದೇವರ ಕಾಡುಗಳು: 
ಗ್ರಾಮೀಣ ಕುಟುಂಬಗಳು ತಮಗೆ ಸೇರಿದ ನೆಲೆಯ 
ನೆಲವು ಭಾಗ ಬಿಟ್ಟುಕೊಟ್ಟು ಅಲ್ಲಿ ಕಾಡು, ಕೆಕೆ, 
(ಕೊಳ) ದೇವನೆಲೆ ರೂಪಿಸಿ ಮಾಡಿದ ಕಾಡುಗಳಿವು. 
ಕಾಲಾನಂತರ ಸಾಮೂಹಿಕ ಆಚಾರಗಳು ಮೇಳೈಸು 
ತ್ತವೆ ; ಅವುಗಳ ರಕ್ಷಣೆ ಸಮುದಾಯದಲ್ಲಿ ಪರಂಪರಾಗತ 
ವಾಗಿ ನಡೆದು ಬರುತ್ತದೆ. 


೩. ದೇವರ ಪೈಸಾರಿ ಕಾಡು: ಸರ್ಕಾರದ 
ನಿರ್ವಹಣೆಗಿದ್ದು ಸರ್ವೆ ಆಗಿರುವ ಕಾಡುಗಳಿವು. 
ನಿರ್ದಿಷ್ಟ ಸಂದರ್ಭಗಳಲ್ಲಿ ದೇವರ ಆಚಾರಗಳಿಗೆ ಎಲೆ, 
ಬಳ್ಳಿ ಮರೆಗಳ ಭಾಗಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ 
ಅನುಮತಿ ಪಡೆದು ತೆಗೆದುಕೊಳ್ಳಲು ಇಲ್ಲಿ ಅವಕಾಶವಿಜಿ. 


14 ಅಜ್ಜಂಪುರ ಕೃಷ್ಣಸ್ವಾಮಿ : ಅದೇ, ಪು. 27111 


೪, ಖಾಸಗಿ ನಿರ್ವಹಣೆಯ ದೇವರ ಕಾಡುಗಳು: 
ನಿರ್ದಿಷ್ಟ ಮನೆತನ ಅಥವಾ ಕುಟುಂಬವು ತನ್ನೆ ಜಾಗ 
ದಲ್ಲಿ ರೂಪಿಸಿ ಕೊಂಡ ದೇವರ ಕಾಡನ್ನು ನೆಕೆಯವರ 
ಸಹಕಾರವನ್ನು ಸಡೆದು ರಕ್ಷಿಸುವುದು. ಗುಹ್ಯ ಹಾಗೂ 
ಮಂಚಳ್ಳಿಯ ಡೇವರ ಕಾಡು ಈ ಈ ವರ್ಗಕ್ಕೆ ಸೇರುತ್ತದೆ. 


೫. ಪವಿತ್ರವನ-ಕಾಡು-ಕಟ್ಟೈಗಳು : ಹಾಲು 
ಬರುವ ಮರಗಳಾದ ಗೋಳ, ಅತ್ತಿ ಮುಂತಾದ ಮರ 
ಗಳಲ್ಲದೆ "ಅರಳಿ.ನೆಲ್ಲಿ' ಮರಗಳನ್ನು ಬೆಳಸಿ ಕಟ್ಟಿ ಕಟ್ಟಿ 
ನಿಯಮ ಪಾಲಿಸಿ, ಹಬ್ಬ, ಕುಣಿತ ನಡೆಸುತ್ತಾರೆ. 
ಈ ಕಟ್ಟಿಗಳ ಮೇಲೆ ಕೂರುವಂತಿಲ್ಲ. 


೬. ಹೊಲೆ ದೇವರ ಕಾಡುಗಳು . ಜವತಾಬಂದಿ 
ಯಲ್ಲಿ ಇದೇ ಹೆಸರಿನಲ್ಲಿದ್ದು ಸರ್ವೇನಂಬರುಗಳನ್ನು 
ಹೊಂದಿವೆ. ಕೊಡಗಿನ ಮೂಲನಿವಾಸಿ ಹರಿಜನರಾದ 


ತೆಂಬಟ್ಟೈ ಹರಿಜನರಿಗೆ ಇಂತಹ ಕಾಡುಗಳಿದ್ದು ಸನ್ನಂಗಾಲ 
ತಮ್ಮೆ ಆನ ಮುಖ್ಯ ಡೇವತೆ ಆಗಿದ್ದಾ ಳೆ ie 
ಬಯ್ಯ ಸ್ಪ-ಜಾವುಂಡಿ ದೇವರ ಕಾಡುಗಳಿವೆ. 
ಸವರ್ಣೀಯರೂ ಭಾಗ ವಹಿಸುವ ಇಲ್ಲಿನ ಹಬ್ಬ-ದೇವರ 
ನೆಲೆಯ ಪೂಜಾರಿಗಳು ಹರಿಜನರೇ. 


೭. ಕೈಮಡ ಕಾಡು ಅಥವಾ ಕಾರೊಣ 
ಕಾಡು : ವಂಶದ ಮೂಲ ಹಿರಿಯನ ಸ್ಮಾರಕ ನೆಲೆಯಾದ 
ಕೈಮಡದ ಗುರುಕಾರೊಣರ ಹೆಸರಲ್ಲಿ ಅಲ್ಲಲ್ಲಿ ಕಾಡು 
ಗಳುಂಟು. 


೮. ಸುಗ್ಗಿ ದೇವರ ಕಾಡು--ಬನೆಗಳು : 
ಸೋಮವಾರಪೇಟಿ ತಾಲೂಕಿನಲ್ಲಿ ಹೆಚ್ಚಾಗಿ ಕಂಡು 
ಬರುವ ಇವು ಹೆಜ್ಜೇವರಬನ ಗ್ರಾಮದೇವತಾಬನ್ಮ 
ಬೀರೇಜೀವರ  ಬನವನ್ನು ಒಳಗೊಂಡಿರುವುದುಂಟು, 
ಸಪ್ತ ಮಾತೃಕೆಯರು ಹಾಗು ಪಾರ್ವತಿ ಇಲ್ಲಿ ಪೂಜೆ 
ಗೊಳ್ಳುತ್ತಾರೆ. 

೯. ಮಠದ ಕಾಡುಗಳು: ಮಠಗಳಿಗೆ ಮೊಸ 
ಲಾದ ಕಾಡುಗಳು. ಇವೂ ಸೋಮವಾರ ಪೇಟೆ ತಾಲೂಕ 
ನಲ್ಲಿ ಹೆಚ್ಚಾಗಿ ಕಾಣಬರುತ್ತವೆ. 


15 1 R. Keabara Murthy & S.N. Yoga Narasimhan : Flora of Coorg, Bangalore, 


1990, 563-623 


ಇತಿಹಾಸ ದರ್ಶನ 


೧೬೧ 


೧೦. ವೀರರ. ವನ; ವೀರರ ಹೆಸರಿನಲ್ಲಿ 
ನಿರ್ವಹಿಸಿ ಕೊಂಡ ವನ. 


೧೧. ಪಳ್ಳಿ ಕಾಡುಗಳು : ಕೊಡಗಿನ ಜಮ್ಮ 
ಮಾಸಿಕೈಗಳಿಗೆ ಮಸೀದಿಗೆ (ಪಳ್ಳಿ ) ಸಂಬಂದಿಸಿದಂತೆ 
ಇವೆ. ದೇವರ ಕಾಡಿನ ನಿಯಮಗಳೂ ಇಲ್ಲುಂಟು. 


ಮೇಲ್ವಿಚಾರಣೆಗೆ ಹಳ್ಳಿ ತಕ್ಕ ರೂ ಉಂಟು, ಹುತ್ತರಿ 
ಯಲ್ಲಿ ಇಲ್ಲಿಗೆ ಕದಿರು ಹಾಕುತ್ತಾ ರೆ. ಶಿ ಮಂಗಲ, 
ಪೊನ್ನ ಪೇಟಿ ಹೋಬಳಿ, ಹಾಗು ಮ್ಳ ತಾಡಿ 


ಚಾಮಿಯಾಲ್‌ನಲ್ಲಿ ಇವು ಕಾಣಬರುತ್ತವೆ. ಮೈತಾಡಿ 
ಚಾನಿಯಾಲ್‌ನ ಸಳ್ಳಕಾಡಿನಲ್ಲಿ ಖಬರ್‌ಸ್ಥ್ಯಾ ನವು 
ಅಳವಡಿಕೆಯಾಗಿದೆ. 


೧೨. ಹೊನಿನ ಕಾಡುಗಳು : ೧೪ನೆಯ ಶತ 
ಮಾನದ ಪಾಲೂರು, ಭಾಗಮಂಡಲ ಶಾಸನಗಳಲ್ಲಿ 
ಬರುವ “ಪೂನಿಸ್ಕಾನ? ಈ ಕಾಡುಗಳ ಪ್ರಾಚೀನ 
ಅಸ್ತಿತ್ವ ತೋರುನಂತಿಜಿ. ದೇವರಿಗೆ ಬೇಕಾದ ಹೂಗಿಡ 
ಮರಗಳನ್ನು ಬೆಳೆಸಲು ಬೇಕಾದ ಕಾಡುಗಳು ಇವಾಗಿರೆ 
ಬೇಕು. ಕುಟ್ಟಿದ ಬಳಿ "ಹೊವಿನ ಕಾಡು' ಹೆಸರು 
ಇರುವ ನೆರೆ ಇ ಇದೆ. ಇವಲ್ಲದೆ ಅಯ್ಯಪ್ಪ 
ಜೀವರ ಕಾಡಿಗೆ ಸ್ತ್ರೀಯರ ಪ್ರವೇಶನಿಲ್ಲ ಎನ್ನುವುದರ 
ಅಪವಾಡವಾಗಿ ಬಲ್ಲಮಾವಟಿಯ ಕುರ್ಚಂದಲೆ ಅಯ್ಯಪ್ಪ 
ದೇವರ ಕಾಡು ಸ್ತ್ರೀಯರಿಗೇ ಮೀಸಲಾಗಿದೆ. 
ನಾಗಾರಾಧನೆ ಇದೆ. ಒಟ್ಟಾರೆ ಈ ಎಲ್ಲ ಬಗೆಯ 
ಜೀವರ ಕಾಡುಗಳ ನಿಸ್ಮೀರ್ಣ ೦.೩ ಸೆಂಟಿನಿಂದ ೧೩೫ 
ಎಕರೆಗಳನ್ನು ಮೀರಿ ವಿಸ್ತರಿಸಿ ಇರುವುದು ಕೊಡಗಿನಲ್ಲಿ 
ಕಾಣಬರುತ್ತ.ದಿ. 


ದೇವರ ಕಾಡುಗೆಳ ಸರ್ವೆ ಹಾಗು ರಿಯಾಯಿತಿ 
ಗಳು : ೧೮೬೩-೭೦ರ ಅವಧಿಯಲ್ಲಿ ಮದ್ರಾಸ್‌ 
ಟೋಪೋಗ್ರಾಫಿಕಲ್‌ ಅಂಡ್‌ ವಿಲೇಜ್‌ ಬೌಂಡರಿ 
ಸರ್ವೆ ಇಲಾಖೆಯು ಅಂದಿನ ದೇವರ ಕಾಡುಗಳ, ೧೪ 


ಕಾಡಿಟ್ಟಿ ಅರಣ್ಯಗಳ, ಕಾಫಿ ಎಸ್ಟೇಟುಗಳ ಸರ್ವೆ 


ನಡೆಸಿತು. ನಂತರ ಕರ್ನಾಟಿಕ ಸರ್ಕಾರದಿಂದಲೂ 
ನಜಿದ ಕಾರಣ ಜಮಾಬಂದಿಯಲ್ಲಿ ಎರಡೂ ಸರ್ವೆ 


ನೆಂಬರುಗಳು ದೇವರ ಕಾಡುಗಳಿಗಿವೆ, ಈಗ ರೆವೆನ್ಯು 
ಹಾಗು ಅರಣ್ಯ ಇಲಾಖೆಗಳ ದ್ವಯ ನಿರ್ವಹೆಣೆಗಿರುವ 
ಈ ಕಾಡುಗಳನ್ನು ಪೂರ್ಣವಾಗಿ ಅರಣ್ಯ ಇಲಾಖೆಗೆ 


ಒಪ್ಪಿಸಲು ಈಗ ಇರುವ ದೇವರ ಕಾಡುಗಳ ಸರ್ವೆಯಂ 


ಆ ಇಲಾಖೆಗಳಿಂದ ನಡೆಯುತ್ತಿದೆ. ಕೊಡಗಿನ 


ಪ್ರಪ್ರಥಮ ಜನರಲ್‌ ಸೆನ್ಸಸ್‌ ವರದಿಯ ರೀತ್ಯಾ, 


೧೮೭೧ರಲ್ಲಿ ಗ್ರಾಮಗಳ ಸಂಖ್ಯೆ ೪೯೫ ಆಗಿತ್ತು! 
ಅಂದರೆ ಗ್ರಾಮಕ್ಕೊಂದು ದೇವರ ಕಾಡಿದ್ದರೆ ಅವು 
ಕನಿಷ್ಠ ೪೯೫ ಆಡರೂ ಇದ್ದಿರಬೇಕು. ಇಂದು 
ನಡೆದಿರುವ ಸರ್ವೆಯ ರೀತ್ಯಾ ದೇವರ ಕಾಡುಗಳ ಸಂಖ್ಯೆ 
ಮಡಿಕೇರಿ ತಾಲ್ಲೂಕು ೬೦ಕ್ಕೆ ಸೋಮವಾರಪೇಟಿ 
ತಾಲ್ಲೂಕು ೧೩೮ಕ್ಕೇ ವಿರಾಜಪೇಟೆ ತಾಲ್ಲೂಕುಣಳ೮ 
ಸೇರಿದೆಂತೆ ಒಟ್ಟೊ ೩೪೬ ಇದ್ದು, ಅವುಗಳ ವಿಸ್ತೀರ್ಣ 
೧೬೯೩ ಹೆಕ್ಟೇರುಗಳಷ್ಟಿದೆ. ಈ ಜೀವರ ಕಾಡುಗಳಿಗೆ, 
ಖಾಸಗಿ ನಿರ್ವಹಣೆಯ ಕಾಡುಗಳು ಹಾಗು ಇಂದೂ 
ಗಮನಕ್ಕೆ ಬಾರದಿರುವ ದೇವರ ಕಾಡುಗಳನ್ನು ಸೇರಿಸಿ 
ಕೊಂಡರೆ ಆ ಸಂಖ್ಯೆ ೫.೨೫ನ್ನು ಮೀರುತ್ತದೆ. ೧೮೮೧ರ 
ಕೊಡಗು ಸೆನ್ಸಸ್‌ ವರದಿಯಲ್ಲಿ ಗ್ರಾಮಗಳ ಸಂಖ್ಯೆ 


೫೨೫ ಇದ್ದದ್ದು ಈ ದೃಷ್ಠಿ ಯಿಂದ ಗಮನಾರ್ಜನೆ. 


೧೯೧೦ರ ಕೂರ್ಗ್‌ ರೆವಿನ್ಯೂ ಸೆಟಿಲ್‌ಮೆಂಟ್‌ 
ರಿಸೋಟ್‌ ರೀತ್ಯಾ ಡೀವಾರಾಧನೆ, ದೇಗುಲ ರಿಪೇರಿ 
ದೇವ ವೇದಿಕೆ ನಿರ್ಮಾಣಕ್ಕೆ ವಿಶೇಷ ಅನುಮತಿ ಪಡೆದು 
ದೇವರ ಪೈಸಾರಿ ಕಾಡುಗಳಿಂದ ಮರೆ ಗಿಡಗಳ ಭಾಗ 
ಗಳನ್ನು ಕಡಿದು ಬಳಸಲು ಅವಕಾಶವಿತ್ತು. ಈ ಕಾಡಿನ 
ಮೂಲಕ ಗ್ರಾಮೀಣರು ಹಾದಿ ಮಾಡಿ ಕೊಳ್ಳಲು, 
ನೀರಿನ ಆಸರೆಯಿಂದ ನೀರು ಪಡೆಯಲು ಹಾಗು ಅಲ್ಲಿ 
ದನ ಮೇಯಿಸಲು, ಕೈಲ್‌ ಮುಹೂರ್ತ ಮತ್ತು 


ಹುತ್ತರಿ ಹಬ್ಬದ ಸಮಯದಲ್ಲಿ ಬೇಟೆಗೆ ಹೋಗಲೂ, 


ಅವಕಾಶವಿತ್ತು. ಆದರೆ ತೋಟಿ, ಮನೆ ರೂಪಿಸಲು 
ಅನುಮತಿ ಇರಲಿಲ್ಲ. ಪರಂಪರೆಯ ನಿಯಮ ಜಾರಿ 
ಯಲ್ಲಿದ್ದ ದೇವರ ಕಾಡಿನಿಂದಲೂ ಮರ ಪಡೆಯುವ 
ರಿಯಾಯಿತಿ ಇಂದು ಕೆಲವೆಡೆ ಇದೆ. 


16 Major A.W.C. Lindsay: Coorg General Census 1871, Bangalore-1874s 


p- 86 


೧೬೨ 


ಇತಿಹಾಸ ದರ್ಶನ 


ದೇವರ ಕಾಡಿನ ಆಕ್ರಮಣದ ಅಪಾಯಗಳು 
ಹಾಗು ಪರಿಹಾರಗಳು : ನೀರಿನ ಚಿಲುಮೆಗಳು 
ಒಣಗುತ್ತವೆ. ಗಾಳಿಯ ತೇವಾಂಶ ಕಡಿಮೆ ಆಗುತ್ತದೆ. 
ಹೊಸ ಮಿಡಿತೆಗಳು ಮೂಡುತ್ತವೆ. ತಾಪಮಾನದಲ್ಲಿ 
ಏರುಪೇರಾಗುತ್ತದೆ. ಮಳೆಯ ಸರಾಸರಿಯಲ್ಲಿ 
ವ್ಯತ್ಯಾಸವಾಗಿ ಕಾಳಿ ಏಲಕ್ಕಿ ತೋಟಿ, ಭತ್ತದ ಗದ್ದೆಗಳ 
ಫಲದ ಇಳುವರಿಯಲ್ಲಿ ಕಡಿಮೆ ಆಗುತ್ತದೆ. ರಾಷ್ಟ್ರೀಯ 
ಅರಣ್ಯ ನೀತಿಗನುಗುಣವಾಗಿ ಕೊಡಗಿನಂತಹ ಗುಡ್ಡ 
ಗಾಡು ಪ್ರದೇಶದಲ್ಲಿ ಶೇಕಡ ಅರವತ್ತು 
ವಿರಬೇಕು... ಈಗ ಇರುವುದು ಶೇಕಡ ೩೨ ಭಾಗ 
ಅಥನಾ ಇನ್ನೂ ಕಮ್ಮಿ, ಅಲ್ಲಿ ಕೊರತೆ ಬೀಳುವ 
ಸುಮಾರು ಶೇ. ೨೮ . ಭಾಗವನ್ನು ತುಂಬಲು ದೇವರ 
ಕಾಡುಗಳ ನಿರ್ವಹಣೆ ಹಾಗು ಅಭಿವೃದ್ಧಿಯ ಕಾರಣ 
ವಾಗುತ್ತದೆ. 


ಭಾಗ ಅರಣ್ಯ 


* ಈ ಸಂದರ್ಭದಲ್ಲಿ ಕೆಲವುದೆ 


ಈ ಹಿನ್ನೆಲೆಯಲ್ಲಿ ದೇವರ ಕಾಡುಗಳ ಆಕ್ರಮಣ 
ವನ್ನೆ ಇನ್ನಾದರೂ ನಿಲ್ಲಿಸಿ, ಇರುವಷನ್ಮಾಡರೂ 
ಉಳಿಸಿಕೊಳ್ಳಬೇಕು. ಆಕ್ರಮಿತ ದೇವರ ಒರ್‌ 
ಸಮಸ್ಯೆಯನ್ನು ವ್ಯಕ್ತಿ ಹಾಗು ಸಮುದಾಯದ ಮನೆ 
ವೊಲಿಸಿ, ಬದುಕಿನ ನಿರ್ವಹಣೆಗೆ ಮಾನವೀಯ 
ಪರ್ಯಾಯಗಳನ್ನು ಅರ್ಹರಿಗೆ ಒದಗಿಸಬೇಕು. ದೇವರ 
ಕಾಡುಗಳನ್ನು ಆರ್ಥಿಕ ಉತ್ಪನ್ನ ಕೇಂದ್ರಗಳನ್ನಾಗಿಸದೆ 
ಪರಿಸರ ಶುದ್ಧಿಯ ನೈಸರ್ಗಿಕ ತಾಣಗಳಾಗಿ ಉಳಿಯು 
ವಂತೆ ಮಾಡಬೇಕು. ಕೊಡಗು ಮುಂದಿನ ಶತಮಾನ 
ಗಳಲ್ಲಿ ಬೋಳು ಬಯಲಾಗಬಾರದು ಎನ್ನು ವುದಾದರೆ 
ಈ ದೇವರ ಕಾಡುಗಳನ್ನು ಕಾಪಿಡುವ ಅವಶ್ಯಕತೆಯಿದೆ. 


ವರ ಕಾಡುಗಳನ್ನು ನೋಡಲು ನೆರವಾದ ಕರ್ಣಾಟಕ ರಾಜ್ಯ ಅರಣ್ಯ ಇಲಾಖೆಯ ಪಿಸಿಸಿಎಫ್‌ 


ಶ್ರೀ ಎಸ್‌. ಪರಮೇಶ್ನ Het ಹಾಗು ಅಧೀನ ಅಧಿಕಾರಿಗಳಿಗೆ ಮತ್ತು ರೆನಿಸ್ಯೂ ಇಲಾಖೆಗೆ, ಲೇಖನಕ್ಕೆ ಬೇಕಾದ ಮಾಹಿತಿ 


ನೀಡಿದ ಸ ಳೀಯ ಮಿತ್ರರಿಗೆ ನಾವು ಆಭಾರಿ, 


ಇತಿಹಾಸ ದರ್ಶನ 


೧೬ತ್ತಿ 


